ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಭೂ ಸಾಗುವಳಿ ಸೌಕರ್ಯಗಳ ಬಗ್ಗೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) :- 


228 (376) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯಾದಾದ್ಯಂತ ಖುಷ್ಣಿ ಮತ್ತು ನೀರಾವರಿ ಭೂ ಸಾಗುವಳಿ ಮಾಡುತ್ತಿರುವ ಎಲ್ಲಾ ರೈತಾಪಿ ವರ್ಗದವರ ಭೂಮಿಗಳಿಗೆ 
ಸರ್ವೆ ನಂಬರ್‌, ಎಂ.ಆರ್‌. ನಂಬರ್‌ ಹಾಗೂ ಖಾತಾ ನಂಬರ್ನಳನ್ನು ಒದಗಿಸಲಾಗಿದೆಯೇ; (ವಿವರ ಒದಗಿಸುವುದು) 


(ಆ) ಹಾಗಿದ್ದಲ್ಲಿ, ಸುಮಾರು ವರ್ಷಗಳಿಂದ ಖುಷ್ಕಿ ಮತ್ತು ನೀರಾವರಿ ಜಮೀನುಗಳು ರೈತರ ಒಡೆತನದಲ್ಲೇ ಇದ್ದು, ಈ 
ಜಮೀನುಗಳನ್ನು ಭೂ ಸಾಗುವಳಿ ಮಾಡುತ್ತಿರುವ ಸಾವಿರಾರು ಎಕರೆ ಜಮೀನುಗಳಿಗೆ 9999 ಎಂದು ಸಾಮೂಹಿಕವಾಗಿ ಸರ್ವೆ 
ನಂಬರನ್ನು ಯಾವ ಕಾರಣಕ್ಕಾಗಿ ನಿಗದಿ ಮಾಡಲಾಗಿದೆ; (ವಿವರ ಒದಗಿಸುವುದು) 


(ಇ) ಹಾಗಿದ್ದಲ್ಲಿ, ರೈತರುಗಳ ಜಮೀನಿಗೆ ಸಾಮೂಹಿಕವಾಗಿ ೨೨9೨ ಸರ್ವೆ ನಂಬರ್‌ ನೀಡಿರುವುದನ್ನು ಯಾವಾಗ 
ರದ್ದುಪಡಿಸಲಾಗುವುದು ಮತ್ತು ಕಾನೂನಿನ ಅನ್ವಯ ಸದರಿ ರೈತರ ಜಮೀನುಗಳಿಗೆ ಸರ್ಮೆನಂಬರ್‌, ಎಂ.ಆರ್‌ ನಂಬರ್‌ ಹಾಗೂ 
ಖಾತೆಗಳನ್ನೊಳಗೊಂಡಂತೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲಾಗುವುದು? (ಮಾಹಿತಿ ಒದಗಿಸುವುದು) 


